ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 447 
ಸದಸ್ಯರ ಹೆಸರು ಶ್ರೀ ವೃ.ಎಂ. ಸತೀಶ್‌ (ಸ್ಥಳೀಯ 
ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 18.02.2022 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತರ 


(ಅ) ರಾಜ್ಯದಲ್ಲಿ ಬೆಳೆ ಹಾನಿ ಪರಿಹಾರ 
ಕೋರಿ ಎಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 
(ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ 
ತಾಲ್ಲೂಕುವಾರು ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ಪ್ರವಾಹದಿಂದ ಬೆಳೆ ಹಾನಿಯಾದ ಒಟ್ಕಾರೆ 18.02ಲಕ್ಷ 
ರೈತರಿಗೆ ಬೆಳೆ ಹಾನಿ ಇನ್‌ಪುಟ್‌ ಸಬ್ಬಿಡಿಯನ್ನು ಅವರ ಬ್ಯಾಂಕ್‌ 
ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ. (ಜಿಲ್ಲಾವಾರು 
ಮಾಹಿತಿಯನ್ನು ಅಸುಬಂಧ-1ರಲ್ಲಿ ಒದಗಿಸಿದೆ). 
ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ತಾಲ್ಲೂಕುವಾರು 
ಮಾಹಿತಿಯನ್ನು ಅನುಬಂಧ-2ರಲ್ಲಿ ಒದಗಿಸಿದೆ. 


(ಆ) ಬೆಳೆ ಹಾನಿ ಪರಿಹಾರ ನೀಡಲು 
ಸರ್ಕಾರದ ನಿಯಮ/ಮಾನದಂಡಗಳೇನು; 
(ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ಜುಲೈ ರಿಂದ ನವೆಂಬರ್‌ 2021ರ ಮಾಹೆಯಲ್ಲಿ 
ಉಂಟಾದ ಅತಿವೃಷ್ಟಿಯಿಂದ ಹಾನಿಯಾದ ಬೆಳೆಗಳಿಗೆ ಗರಿಷ್ಠ 
ಎರಡು ಹೆಕ್ಟೇರ್‌ ಗೆ ಸೀಮಿತಗೊಳಿಸಿ ಈ ಕೆಳಕಂಡಂತೆ ಇನ್‌ಪುಟ್‌ 


ಸಬ್ಬಿಡಿ ದರದಲ್ಲಿ ಪರಿಹಾರ ನೀಡಲಾಗಿದೆ. 
ಮಾರ್ಗಸೂಚಿ [| ಹೆಚ್ಚುವರಿ | ಪರಿಷ್ಕತ 
ಚೆಳೆ ವಿವರ ದರ (ಪ್ರತಿ ದರ (ಪ್ರತಿ | ದರ ಪ್ರತಿ 
ಹೆಕ್ಟೇರ್‌ಗೆ | ಹೆಕ್ಟೇರ್‌ಗೆ | ಹೆಳ್ಸೇರ್‌ಗಗೆ 
ಮಳೆಯಾಶ್ರಿತ ರೂ.6800/- | ರೂ.6,800/- | ರೂ.13,600/- 
ಬೆಳೆ 
ನೀರಾವರಿ ಬೆಳೆ ರೂ.13,500/- | ರೂ.11,500/- | ರೂ.25,000/- 
ಬಹುವಾರ್ಷಿಕ 'ರೂ.18,000/- | ರೂ.10.000/- EE 
ಬೆಳೆ 


ಕೃಷಿ, ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳ 
ಜಂಟಿ ತಂಡದ ಸರ್ನೆಯನುಸಾರ ಬೆಳೆ ಹಾನಿ ವಿವರಗಳನ್ನು 
ಸಂಗ್ರಹಿಸಿ ಪರಿಹಾರ ತಂತ್ರಾಂಶದಲ್ಲಿ ನಮೂದಿಸಿದ ನಂತರ 
ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ನೇರವಾಗಿ ಅನುದಾನ 
ಜಮೆಯಾಗುತ್ತದೆ. 


ಪರಿಹಾರ ತಂತ್ರಾಂಶದಲ್ಲಿ ಅಳವಡಿಸುವ ಸಮಯದಲ್ಲಿ ರೈತರ 
ಪಹಣಿ ಹೆಸರು, ಆಧಾರ್‌ ಹೆಸರು ಹಾಗೂ ಬ್ಯಾಂಕ್‌ ಖಾತೆಯ 
ಹೆಸರು ಹೊಂದಾಣಿಕೆಯಾಗಬೇಕು ಹಾಗೂ ಆಧಾರ್‌ ಸಂಖ್ಯೆ 


(ಇ) ರೈತರ ಬ್ಯಾಂಕ್‌ ಖಾತೆಗೆ ಆಧಾರ್‌ 
ಲಿಂಕ್‌ ಆಗದಿರುವುದು, ಪಹಣಿ ಸಲ್ಲಿಕೆ 
ಹಾಗೂ ಇತರೆ ತಾಂತ್ರಿಕ ಸಮಸ್ಯೆಯಿಂದ 


ಅರ್ಜಿಗಳು ತಿರಸ್ಕೃತ ಆಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಇದ್ದಲ್ಲಿ, ಇದಕೆ ಸರ್ಕಾರ ಕೈಗೊಂಡ 


ಕ್ರಮಗಳೇನು; (ವಿವರ ನೀಡುವುದು) 


(ಈ) ಈ ರೀತಿಯ ಸಣ್ಣಪುಟ್ಟ ತಾಂತ್ರಿಕ 
ಸಮಸ್ಯೆಯಿಂದ ತೊಂದರೆಯನ್ನು 
ನಿವಾರಿಸಿ ರೈತರಿಗೆ ಬೆಳೆಹಾನಿ ಪರಿಹಾರ 
ನೀಡಲು ಸರ್ಕಾರದ ನಿಲುವೇನು? (ಬಿವರ 


ನೀಡುವುದು) 


ಬ್ಯಾಂಕ್‌ ಖಾತೆಗೆ ಜೋಡಣೆಯಾಗಿರಬೇಕು. 


ಬಂದಿದೆ. 
ಬ್ಯಾಂಕ್‌ ಖಾತೆಗೆ ಆಧಾರ್‌ ಲಿಂಕ್‌ ಆಗದೆ ಇರುವ ಅರ್ಜಿಗಳ 
-ಮಾಹಿತಿಯನ್ನು. ತಹಶೀಲ್ಮಾರರಿಗೆ ರವಾನಿಸಲಾಗುತ್ತದೆ. 


ತಹಶೀಲ್ಮಾರರು ಈ ಮಾಹಿತಿಯನ್ನು ಸಂಬಂಧಪಟ್ಟ ಗ್ರಾಮ 
ಲೆಕ್ಕಾಧಿಕಾರಿಗಳ ಗಮನಕ್ಕೆ ತಂದು ಗ್ರಾಮ ಲೆಕ್ಕಾಧಿಕಾರಿಗಳು ರೈತರ 
ಬಳಿ ಹೋಗಿ ಬ್ಯಾಂಕ್‌ ಖಾತೆಗೆ ಆಧಾರ್‌ ಲಿಂಕ್‌ ಮಾಡಿಸುವಂತೆ 
ತಿಳಿಸುತ್ತಾರೆ. ನಂತರ, ರೈತರು ಬ್ಯಾಂಕ್‌ಗೆ ತೆರಳಿ ಮಾಹಿತಿ ನೀಡಿ 
ಆಧಾರ್‌ ಲಿಂಕ್‌ ಮಾಡಿಸುತ್ತಾರೆ. ತದನಂತರ, ಪರಿಹಾರ 
ತಂತ್ರಾಂಶದ ಮೂಲಕ ಇನ್‌ಪುಟ್‌ ಸಬ್ಬಿಡಿ ಜಮೆಯಾಗುತ್ತದೆ. 


ಕಂಇ 67 ಟೆಎನ್‌ಆರ್‌ 2022 


ಸ 
ಭಿ 


ಕಂದಾಯ ಸಚಿವರು 


- ಿಧಾನ. ತರಿತ್ರೆತ್ತಿನ. ಸುಕ್ಕೆ ಗುರುತಬ್ಬದ. ಪೆಶ್ಸೆ. ಸಜಸ್ಟೇ- 4೬7 ತ 


೪; [o] [nd _ 
Input subsidy payment details including revised norms of assistance in lakhs as on Feb 11th 2022 


SL No. [District No. of farmers Amount paid as jAdditional amount Total payment 


paid i i made in lakhs 


1} isso sss ois | Ss | 
3 12943.48 
1351937 | 
S—pharvs oss | 96516 | 608 | 1928369 
Tita ee ses Isms 
——[chndabaiapers or |S | 820 | 
NN EN ES EN 
ETN TN TN ETN TT 
ENN TN EN ET NT 
4754.72 1083.17 
15 [omoel ame mn ns 
| 16 [Chikkamagaluru 4120.62 10762.34 
Joanne | 268 | 8M | IS | 26328 
ENT ENN NN NS CNN 
220244 
[23 \ijayanagara 1304.87 
[24 [Uttara Kannada 52489 
ENN NN ETN CN TN 
26 [Mandya SN NN NTN ET 
[27 [Chamorajanagars 
EET TN NN EST 
2526 
{30 [Dakshina Kannada 932 
EN NN NN NN TN 13.76 
I Tul 1802555 


ವಿಧಾನ ಪರಿಷತ್ತಿನ ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖೈೆ:17ಕೆ, ಅನುಬಂಧ-2' "" 
PARIHARA FLOOD 2021-22 TALUK WISE PAYMENT 


po Taluk Total Beneficiary | Total Amount in 
Rupees 

245753854 
__ 17412 398930604 
[ಬಳ್ಳಾರಿ ಸಂಡೂರು | 3517] 49156902 
ಸಿರುಗುಪ್ಪ 15449 221157382 
6 [ಬಳ್ಳಾರ [ಹಡಗಲಿ | 58 601446 
2499676 

ಒಟ್ಟು 51447] __ 964887344 
18208083 
9150254 
23040154 
16448934 
4389 31274180 
| 6 [ವಿಜಯನಗರ [ಹೊಸಪೇಟೆ 32282051 


13040365 


